ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 905 (914) 

ಸದಸ್ಯರ ಹೆಸರು - ಶ್ರೀಸುವೀಲ್‌ ಸುಬ್ರಮಣಿ ಎಂ.ಪಿ (ಸ್ಥಳೀಯ 
ಸಂಸ್ಥೆಗಳ ಕ್ಲೇತು 

ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 

ಉತ್ತರಿಸುವ ದಿನಾಂಕ :: 10.03.2021 

k] ಪುಶ್ನೆ ಉತ್ತರ 

ಅ) | ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ -ಇಲ್ಲ- 
ಕಟ್ಟುತ್ತಿರುವ ಮಿನಿ ವಿಧಾನಸೌಧದ 
ಸಾಮಗಾರಿ ನಿಂತು ಹೋಗಿರುವುದು | ಕೊಡಗು ಜಿಲ್ಲೆ, ಮಡಿಕೇರಿ ತಾಲ್ಲೂಕು: ಕರ್ಣಂ೦ಗೇರಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಗ್ರಾಮದ ಸರ್ವೆ ಸಂ:382 ಮತ್ತು 383 ರಲ್ಲಿನ ಒಟ್ಟು 1 
ಬಂದಿದ್ದಲ್ಲಿ ಇದಕೆ ಕಾರಣಗಳೇನು; ಈ| ಎಕರೆ 75 ಸೆಂಟ್ಸ್‌ ಜಾಗದಲ್ಲಿ ಮಡಿಕೇರಿ ಮಿನಿ 
ಕಾಮಗಾರಿಯನ್ನು ಮುಂದುವರೆಸಲು | ವಿಧಾನಸೌಧ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು 
ಇರುವ ತೊಡಕುಗಳೇನು: (ಪೂರ್ಣ ವಿವರ | ಕೈಗೊಳ್ಳಲು ರೂ.5.00 ಕೋಟಿಗಳ ಅಂದಾಜು ಪಟ್ಟಿಗೆ 
ನೀಡುವುದು) ಆಡಳಿತಾತಕ ಅನುಮೋದನೆ ನೀಡಲಾಗಿದ್ದು, 

ಅದರಂತೆ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. 

ಮಡಿಕೇರಿ ಮೊದಲ ಹಂತದ ರೂ.50 
ಕೋಟಿ ಕಾಮಗಾರಿಯು ಪೂರ್ಣಗೊಂಡಿದ್ದು, 2ನೇ 
ಹಂತದ ಕಾಮಗಾರಿಯನ್ನು ಕೈಗೊಳ್ಳಲು ರೂ.5.00 
ಕೋಟಿಗಳ ಅಂದಾಜು "ಪಟ್ಟಿ ಸ್ವೀಕೃತವಾಗಿದ್ದು 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ 
ಪರಿಶೀಲನೆಯಲ್ಲಿದೆ. 

ಆ) | ಈ ಕಾಮಗಾರಿಗಳಿಗೆ ಬಿಡುಗಡೆಯಾಗಿರುವ | ಕೊಡಗು ಜಿಲ್ಲೆ, ಮಡಿಕೇರಿ ನಗರದಲ್ಲಿ 
ಒಟ್ಟು ಅನುದಾನ ಎಷ್ಟು ;: ಖರ್ಚಾಗಿರುವ | ನಿರ್ಮಿಸುತ್ತಿರುವ ಮಿನಿ ವಿಧಾನಸೌಧ ಕಟ್ಟಡ 
ಹಣ ಎಷ್ಟು; (ವಿವರಗಳ ಮಾಹಿತಿ ಕಾಮಗಾರಿಗೆ ಒಟ್ಟು ರೂ. 500 ಕೋಟಿಗಳನ್ನು 
ನೀಡುವುದು) ನಿಗಧಿಪಡಿಸಿದ್ದು, ಇದರಲ್ಲಿ ರೂ.490 ಕೋಟಿಗಳನ್ನು 

ಆಯುಕರು ಕರ್ನಾಟಕ ಗೃಹ ಮಂಡಳಿಯವರಿಗೆ 
ಬಿಡುಗಡೆ ಮಾಡಲಾಗಿದೆ. ಈ ಪೈಕಿ ರೂ.455 
ಕೋಟಿಗಳ ಅನುದಾನ ವೆಚ್ನವಾಗಿರುತ್ತದೆ. 

ಇ ಈ ಕಾಮಗಾರಿಯನ್ನು ಯಾವಾಗ| ಮೊದಲ ಹಂತದಲ್ಲಿ ರೂ.5.00 ಕೋಟಿಗಳ ವೆಚ್ಚದ 
ಮುಗಿಸಲಾಗುವುದು? (ವಿಪರಗಳನ್ನು | ಕಾಮಗಾರಿಯಲ್ಲಿ ಕಾಲಂಗಳನ್ನು ಎತ್ತರಿಸಿ ಕೆಳ 
ನೀಡುವುದು) ಅಂತಸ್ತು ಮತ್ತು ಮೊದಲ ಅಂತಸ್ತು ಛಾವಣಿ ಹಾಕಿ 

Frame Work ಖಿರ್ವಹಿಸಿ ಮೊದಲ ಹಂತದ 
ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. 

2ನೇ ಹಂತದಲ್ಲಿ ಕಾಮಗಾರಿಯ ರೂ.5.00 
ಕೋಟಿಗಳ ಅಂದಾಜು ಪಟ್ಟಿ ಸ್ಮೀಕೃತವಾಗಿದ್ದು 
ಆಡಳಿತಾತಕೆ ಅನುಮೋದನೆ ನೀಡುವ ಬಗ್ಗೆ 
ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಕಂಇ 34 ಡಬ್ಬ್ಯೂಬಿಆರ್‌ 2021 


po 
~ 


po ಯ್‌ 
(ಆರ್‌. ಅಶೋಕ) 


ಕಂದಾಯ ಸಚಿವರು 


